ಕರ್ನಾಟಿಕ ವಿಧಾನ ಪರಿಷತ್ತು 


| ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: `]ಶ್ರೀಎನ್‌.ಅಪ್ಮಾಜಗೌಡ, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1410 
ಉತ್ತರಿಸ ಬೇಕಾದ ದಿಮಾಂಕ: 18.03.2020 
ಉತ್ತರಿಸುವ ಸಚಿವರು ವಿ. ಸೋಮಣ್ಣ, ವಸತಿ ಸಚಿವರು 

ಕ್ರಸಂ ಪ್ರಶ್ತೆ ಉತ್ತರ 

(ಅ) |ಗುಡಿಸಲು ಮುಕ್ತ ಮಾಡುವ | ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ರಾಜ್ಯ ಸರ್ಕಾರದ “ವಸತಿ | ಆಯವ್ಯಯದಲ್ಲಿ ಒದಗಿಸಲಾಗುವ ಅನುದಾನಕ್ಕೆ ಹಾಗೂ 
ಯೋಜನೆಗಳ” ಪ್ರಕ್ರಿಯೆಯು | ಭೌತಿಕ ಗುರಿಗೆ ಅನುಗುಣವಾಗಿ ವಿವಿಧ ವಸತಿ 
| ಯಾವ ಹಂತದಲ್ಲಿದೆ ವಿವರ | ಯೋಜನೆಗಳಡಿ ಸಮೀಕ್ಲೆಯ ಪಟ್ಟಿಯಲ್ಲಿರುವ 
ನೀಡುವುದು; ವಸತಿರಹಿತರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲು ಕ್ರಮ 

ವಹಿಸಲಾಗುತ್ತಿದೆ. 

ರಾಜ್ಯ ಸರ್ಕಾರದ ಯೋಜನೆಗಳು: 

1. ಬಸವ ವಸತಿ ಯೋಜನೆ 

2. ಡಾ.ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ 
ಮತ್ತು ನಗರ) 

3. ವಾಜಪೇಯಿ ನಗರ ವಸತಿ ಯೋಜನೆ 

4. ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ 
ಬೆಂಗಳೂರು ವಸತಿ ಯೋಜನೆ 

5. ದೇವರಾಜ್‌ ಅರಸು ವಸತಿ ಯೋಜನೆ (ಗ್ರಾಮೀಣ ಮತ್ತು 
ವಗರ) 

ಕೇಂದ್ರ ಪುರಸ್ಕೃತ ಯೋಜನೆಗಳು: 

1. ಪ್ರಧಾನ ಮಂತಿ ಆವಾಸ್‌ ಯೋಜನೆ (ಗ್ರಾಮೀಣ ಮತ್ತು 
ವಗರ). 

(ಆ) |ಸದರಿ ಯೋಜನೆಯಡಿ, | ಮೇಲೆ ತಿಳಿಸಲಾದ ಯೋಜನೆಗಳಲ್ಲಿ ಹಿಂದಿನ ಸಾಲುಗಳಲ್ಲಿ 
2019-20 ನೇ ಸಾಲಿನಲ್ಲಿ | ಪ್ರಗತಿಯಲ್ಲಿರುವ ಮನೆಗಳನ್ನು ಒಳಗೊಂಡಂತೆ 2019-20ನೇ 
ರಾಜ್ಯದಲ್ಲಿ ಎಷ್ಟು | ಸಾಲಿನಲ್ಲಿ 1,22,587 ಮನೆಗಳನ್ನು ನಿರ್ನ್ಮಿಸಲಾಗಿರುತ್ತದೆ. 
ಮನೆಗಳನ್ನು ಜಿಲ್ಲಾವಾರು ವಿವರವನ್ನು ಅನುಬಂಧ-1' ರಲ್ಲಿ 
ನಿರ್ಮಿಸಲಾಗಿದೆ; ನೀಡಲಾಗಿದೆ. 

(ಜಿಲ್ಲಾವಾರು ಮಾಹಿತಿ 
ನೀಡುವುದು; ಪ್ರತ್ಯೇಕವಾಗಿ | ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ವಸತಿ ಯೋಜನೆಗಳಲ್ಲಿ 
ಮಂಡ್ಯ ಜಿಲ್ಲೆಯ | ಹಿಂದಿನ ಸಾಲುಗಳಲ್ಲಿ ಪ್ರಗತಿಯಲ್ಲಿರುವ ಮನೆಗಳನ್ನು 


ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


SOE 


ಒಳಗೊಂಡಂತೆ 2019-20ನೇ ಸಾಲಿನಲ್ಲಿ 3,308 ಮನೆಗಳನ್ನು 
ನಿರ್ಮಿಸಲಾಗಿರುತ್ತದೆ. 

ತಾಲ್ಲೂಕು/ಪಟ್ಟಿಣವಾರು ವಿವರಗಳನ್ನು ಅನುಬಂಧ "2 
ರಲ್ಲಿ ನೀಡಲಾಗಿದೆ. 


Page 1of2 


(ಇ) 1ಹಾಗಿದಲ್ಲಿ, ಇಷ್ಟು 
ಮನೆಗಳನ್ನು ನಿರ್ಮಿಸಿದರೂ 
ಸಹ ರಾಜ್ಯದಲ್ಲಿ ಗುಡಿಸಲು 


ಮುಕ್ತವಾಗಿದೆಯೆ; 


ನೀಡುವುದು? 


ಇನ್ನು ಗುಡಿಸಲುಗಳು | 6,54,537 ನಿವೇಶನ ರಹಿತರಿದ್ದು, ಒಟ್ಟಾರೆಯಾಗಿ 25,27,599 
ರಾಜ್ಯದಲ್ಲಿರುವ ಬಗ್ಗೆ | ವಸತಿ/ನಿವೇಶನ ರಹಿತರಿದ್ದಾರೆ. 

ಜಿಲ್ಲಾವಾರು ಜಿಲ್ಲಾವಾರು ವಿವರವನ್ನು ಅನುಬಂಧ-'3' ರಲ್ಲಿ ಹಾಗೂ 
ಮಾಹಿತಿಯನ್ನು ಮಂಡ್ಯ ಜಿಲ್ಲೆಯ ತಾಲ್ಲೂಕುವಾರು ವಿವರಗಳನ್ನು 


ನೀಡುವುದು; ಪ್ರತ್ಯೇಕವಾಗಿ | ಅನುಬಂಧ '4 ರಲ್ಲಿ ನೀಡಲಾಗಿದೆ. 
ಮಂಡ್ಯ ಜಿಲ್ಲೆಯ 
ತಾಲ್ಲೂಕುವಾರು ಮಾಹಿತಿ | ರಾಜ್ಯದಾದ್ಯಂತ ನಗರ ಪ್ರದೇಶದಲ್ಲಿ ನಡೆದ ಬೇಡಿಕೆ 


ಕೇಂದ್ರ ಸರ್ಕಾರದ ವಿರ್ದೇಶನದಂತೆ 2018 ರಲ್ಲಿ] 
ರಾಜ್ಯಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಗುಡಿಸಲುವಾಸಿಗಳು 
ಒಳಗೊಂಡಂತೆ ವಸತಿ ರಹಿತರ ಹಾಗೂ ನಿವೇಶನ ರಹಿತರ 
ಸಮೀಕ್ಷೆಯನ್ನು ಕೈಗೊಳಲಾಗಿರುತ್ತದೆ.  ಇದರನ್ನಯ 
ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ 18,73,048 ವಸತಿ ರಹಿತರು, 


ಸಮೀಕ್ಷೆಯ ಅನ್ನಯ ರಾಜ್ಯದಲ್ಲಿ ಗುಡಿಸಲುವಾಸಿಗಳು 
ಒಳಗೊಂಡಂತೆ 2,96,469 ವಸತಿ ರಹಿತರು ಮತ್ತು 8,45,488 
ನಿವೇಶನ ರಹಿತರಿದ್ದ, ಜಒಟ್ಕಾರೆಯಾಗಿ 11,41,957 
ವಸತಿ/ನಿವೇಶನ ರಹಿತರಿರುವುದು ಕಂಡುಬಂದಿದೆ. 


ಜಿಲ್ಲಾವಾರು ವಿವರವನ್ನು ಅನುಬಂಧ:-'5' ರಲ್ಲಿ ಹಾಗೂ 
ಮಂಡ್ಯ ಜಿಲ್ಲೆಯ ಪಟ್ಟಣವಾರು ವಿವರಗಳನ್ನು ಅನುಬಂಧ 
'6' ರಲ್ಲಿ ನೀಡಲಾಗಿದೆ. 

ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ಆಯವ್ಯಯದಲ್ಲಿ ಒದಗಿಸಲಾಗುವ ಅನುದಾನಕ್ಕೆ ಹಾಗೂ 
ಭೌತಿಕ ಗುರಿಗೆ ಅನುಗುಣವಾಗಿ ವಿವಿಧ ವಸತಿ 
ಯೋಜನೆಗಳಡಿ ಸಮೀಕ್ಷೆಯ ಪಟ್ಟಿಯಲ್ಲಿರುವ 
ವಸತಿರಹಿತರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿ, ಗುಡಿಸಲು 
ಮುಕ್ತ ರಾಜ್ಯವನ್ನು ಮಾಡಲು ಕ್ರಮ ವಹಿಸಲಾಗುತ್ತಿದೆ. 
EN 4 


ವಇ117ಹೆಚ್‌ಎಎಂ 2020 


ನರ್‌ 


(ಎ.ಸೂೋಮಣ್ಧ) 
ವಸತಿ ಸಚಿವರು 


Page 20f2 


LCQ-1410 ಅನುಬಂಧ - 1 


2019-20 ನೇ ಸಾಲಿನಲ್ಲಿ ನಿರ್ಮಿಸಲಾದ ಮನೆಗಳ ವಿವರ 
Houses Constructed 


[ವ 
ಕ 


Wlol/wj/n 
3828 
BE |. 
-- 
CC] 
Fal 


10893 


4857 
hamarajanagar 3414 
hikkaballapur 2777 
1525 
4477 
1793 
4785 
2913 
2808 
3701 
5312 
6547 
611 
3504 
4505 
3308 
6073 
6031 
2658 
2523 
7864 
984 
2909 
7373 
4337 
122587 


cTaTs 
8 


Chikkamagaluru 
Chitradurga 


[ei Ne) 
FARES 
812 
° [g 
[=] 
& 


CSE CIES EA 


Fg 
, 
§ 


Dharwad 
Gadag 


Haveri 
Kalaburagi 


B 
R 


Koppal 


Raichur 
Ramanagara 


Vijayapura 


| c/n 
JABAL 
JHA HL 
[ec] 
[1 
£ 

ಮಿ 


LCQ-1410 ಅನುಬಂಧ -2 


ಮಂಡ್ಯ ಜಿಲ್ಲೆಯಲ್ಲಿ 2019-20 ನೇ ಸಾಲಿನಲ್ಲಿ ನಿರ್ಮಿಸಲಾದ ಮನೆಗಳ ವಿವರ 

District Taluk / Town 
2 A CE SNES SONS 

547 

296 


p 


€a 


2 
Ill. 


TN TN 
Names 
3 


ll 
SSS 


Urban 
Urban 


ಮ 
ಸ್‌ 
ವ NagmanseT 
ಕ್‌ Mando 
rar Vandy Srmngoana TE —— 

~~ — 


el Fels 


LCQ-1410 ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ - ಗ್ರಾಮೀಣ ಅನುಬಂಧ -3 


SiteLess Families 


61679 30350 92029 


ಸಾ 
Cham 50 


63927 26185 90112 


District Houseless Families 


Ww 
[oA [= 
3/313 
[oe p 
[] 


[1 
\O 
[8] 
Ns] 
[39] 


(P| 
ದ್‌ 
£ 
[=a 
[8 
ನ 
3 
ಟು 
[5 
[5 
[= 
x 


2 
ದ್‌ 
f 
8. 
ಧು 
fe 
\o 
ಇ 


TN NN TN 


42865 30697 73562 


3 
4 
ಥಿ 
ಔಿ 
Un 


72327 


KR 
[ [a 
03 fe} 
\Q 
Na 


5 5 
[a 

FEN ಟು 
[yN fd 
~~ [2 
[1 [=] 
[oT pS 


W 


Vijayapura 101776 
Grand Total 1873048 


ಮಂಡ್ಯ ಜಿಲ್ಲೆಯ ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ - 
ಗ್ರಾಮೀಣ 


LCQ-1410 ಅನುಬಂಧ - 4 


LCQ-1410 ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ - ನಗರ ಅನುಬಂಧ -5 
District Houseless Families 


i ili Total 
1 2 3 


36320 
69405 
60087 
22363 
187959 
37537 
15216 
20440 
16585 
33917 
12561 
57904 
54740 


SS SS SENS TENE 

9 
ರ್‌ 
Rese 


SS ETN 
nn sien 
Grand Total 296469 


[e! 


55569 
25390 
22589 
4852 
26502 


80009 


28073 
40620 
47683 
2936 
13645 
61177 
14504 
1141957 


£ 


[| 


ಇ.ಪಿ. ಪ್ರಕಾಶ್‌ 
ಸರು 'ನಗರ ೩ ತಾಂತ್ರಿಕ) ಪ್ರ 


ರಾಜೀವ್‌ ಗಂಲಧಿ ಎಸಿಪಿ )ಗಮ ನಿಯಮಿತ 


7 “Q-1410 ಮಂಡ್ಯ ಜಿಲ್ಲೆಯ ವಸತಿ ರಹಿತ/ನಿವೇಶನ ರಹಿತ ಸಮೀಕ್ಷಾ ವರದಿ - ನಗರ ಅನುಬಂಧ - 6 


MES SRE SS CREE SS DE EN NS na ¥ 
EN TN NN NN EN 
CN Te TN NNN TN 
337 576 
994 


3 
ಘ್‌ 
E 
g 
y 


E 
$ 
8 
KS 
"J 
5 
(3) 
pS 
| 
[9] 
pe 
A 
tn 
[2 
[oy 


ನಕರು 'ನಗರ & ತಾಂತ್ರಿಕ) ಪ್ರ 


ರಾಜೀವ್‌ ಗಂಧಿ ಬೆಸತಿ ನಿಗಮ ನಿಯಮಿತ 


